ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 1462 (1687) 

ಸದಸ್ಯರ ಹೆಸರು ಶ್ರೀ ಪುಟ್ಟಣ್ಣ (ಶಿಕ್ಷಕರ ಕ್ಷೇತ್ರ 

ಉತ್ತರಿಸುವ ದಿನಾಂಕ " 23.03.2020 | 

ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 

ಸಂ. ಪ್ರಶ್ನೆ ಪತತ 
| 

"| ಅ) | ಸಾರ್ವಜನಿಕ ಶಿಕ್ಷಣ " ಇಲಾಖೆಯ |" ಸಾರ್ವಜನಿಕ ಶಿಕ್ಷಣ ಇಲಾಖೆಯ 

ಆಯುಕ್ತಾಲಯ ಹಾಗೂ ಪದವಿಪೂರ್ವ ಶಿಕ್ಷಣ | ಆಯುಕ್ತಾಲಯವಾರು 2018-19 ಮತ್ತು 2019-20ನೇ 
ಇಲಾಖೆಯಲ್ಲಿ ಅನುಕಂಪದ ಆಧಾರದ ಮೇಲೆ "ಸಾಲಿನಲ್ಲಿ ಅನುಕಂಪದ ಆಧಾರದ ಮೇಲೆ 
ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿರುವವರ ಸಂಖ್ಯೆ ಉದ್ಯೋಗಕ್ಕಾಗಿ ' ಸಲ್ಲಿಕೆಯಾದ ಅರ್ಜಿಗಳ ಸಂಖ್ಯೆ 


ಎಷ್ಟು(ವಿವರ ನೀಡುವುದು) 


ಹಾಗೂ ಕೈಗೊಂಡ ಕ್ರಮದ ವಿವರ `ಈ ಕೆಳಕಂಡಂತಿದೆ: 


ಕಸಂ] ತಯಾರ ಯಾರ ವವ ಪಾ 
& ವರ್ಷ" ಅರ್ಜಿಗಳು ನೀಡಿದ 
್ಬ f - ಸಂಖ್ಯೆ 
rT ಬೆಂಗಳೊರು] 2811 763 - 18 
2018-19 | k 
209-20 356] 296 60 
BT EIT ST NI 
02 Tಧಾರವಾಡ 74 147 27 
2018-19 | 
[yy] 
2 ni ಹ ಹ 
ಒಟ್ಟು |_| ss 
73 T8೮ಬರಗಿ 734 737] 03 
2018-19 | 
2015-30 173 135 38 
ಜ್ಞಾ] 307 TI 7 | 
ಒಟ್ಟಾರೆ 1318 1027 291 
L el IN 


ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ 2018-19 
ಮತ್ತು 2019-20ನೇ ಸಾಲಿನಲ್ಲಿ ಅನುಕಂಪದ ಆಧಾರದ 
ಮೇರೆಗೆ ನೇಮಕಾತಿ ಕೋರಿ ಸಲ್ಲಿಕೆಯಾದ: ಅರ್ಜಿಗಳ 
ಸಂಖ್ಯೆ ಹಾಗೂ ಕೈಗೊಂಡ ಕ್ರಮದ ವಿವರ ಈ 
ಕೆಳಕೆಂಡಂತಿದೆ: 


ಆ) | ಅರ್ಜಿ ಸಲ್ಲಿಸಿ ವರ್ಷಗಳು ಕಳೆದರು 
ಅನುಕಂಪದ ಆಧಾರದ ಮೇಲೆ ಸದರಿಯವರಿಗೆ 
ಉದ್ಯೋಗ ನೀಡದೆ ವಿಳಂಬವಾಗಲು 


ಕಾರಣಗಳೇನು; 


| ಅವಧಿಯೊಳಗೆ 


ಅನುಕಂಪದ ಆಧಾರದ ನೇಮಕಾತಿಗೆ 
ಸಂಬಂಧಿಸಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಡಿಪಿಎಆರ್‌ 100 ಎಸ್‌ಸಿಎ 1995 
ದಿನಾಂಕ:12.09.1996 ಮತ್ತು ನಂತರದ ತಿದ್ದುಪಡಿ 
ಆದೇಶಗಳನ್ವಯ ಅಗತ್ಯ ದಾಖಲೆಗಳೊಂದಿಗೆ, ನಿಗಧಿತ 
ಪ್ರಸ್ತಾವನೆಗಳನ್ನು ಅಭ್ಯರ್ಥಿಗಳು 
ಸಲ್ಲಿಸದೇ ಇರುವ ಪ್ರಕರಣಗಳು ವಿವಿಧ ಕಛೇರಿಗಳ 
ಹಂತದಲ್ಲಿ ಬಾಕಿ ಇರುತ್ತವೆ. 


4 ಇ) 
ನೀಡಲು ವಿನಾಕಾರಣ ಶಿಕ್ಷಣ ಇಲಾಖೆಯಲ್ಲಿ 
'| ತೊಂದರೆ. ಮಾಡುತ್ತಿರುವುದು 
ಗಮನಕ್ಕೆ ಬಂದಿದೆಯೇ; : 


ಅನುಕಂಪದ: ಆಧಾರದ, ಮೇಲೆ ಉದ್ಯೋಗ | 


ಸರ್ಕಾರದ | 


ಬಂದಿಲ್ಲ., 


ಇದುವರೆಗೆ ಅರ್ಜಿ ಸಲ್ಲಿಸಿರುವವರಿಗೆ ಯಾವ 
ಕಾಲಮಿತಿಯಲ್ಲಿ`ಉದ್ಯೋಗ' ನೀಡಲಾಗುವುದು? 


i le 


L 


ಅಗತ್ಯ 
| ದಾಖಲೆಗಳೊಂದಿಗೆ. ಸಲ್ಲಿಕೆಯಾಗಿ ಕ್ರಮಬದ್ಧವಾಗಿದ್ದಲ್ಲಿ, 


ಬಾಕಿ ಇರುವ ಪ್ರಸ್ತಾವನೆಗಳಲ್ಲಿ 


ನಿಯಮಾನುಸಾರ ಪರಿಶೀಲಿಸಿ ಕೂಡಲೇ 


ನೇಮಕಾತಿ 


| ನೀಡಲಾಗುವುದು. 


k- 


ಸಂಖ್ಯೆ ಇಡಿ' 86 ಎಸ್‌ಟಿಬಿ 2020 


ಮ 
(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


